ಕರ್ನಾಟಿಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 571 
ಸದಸ್ಯರ ಹೆಸರು ಡಾ॥ ತೇಜಸ್ಥಿನಿ ಗೌಡ 
(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 17.12.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 
(ಅ) ಇತ್ತೀಚೆಗೆ ರಾಜ್ಯದಲ್ಲಿ ಸುರಿದ ಭಾರಿ | ಅತಿವೃಷ್ಠಿಯಿಂದ ಬೆಳೆಹಾನಿಯಾದ ಪ್ರದೇಶಗಳಲ್ಲಿ, ಕೃಷಿ | 
ಮಳೆಯಿಂದ ರೈತರಿಗಾದ ಬೆಳೆ | ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯಿಂದ ಜಂಟಿ ಸರ್ವೆ 
ನಪ್ಪವೆಷ್ಟು; ಅತೀವ್ಯಷ್ಠಿಯಿಂದ | ನಡೆಸಿ ಬೆಳೆ ಹಾನಿಯ ಪ್ರಮಾಣ ಹಾಗೂ ವಿಸ್ತೀರ್ಣವನ್ನು 


ಭಾದಿತರಾದ ರೈತರ ಸಂಖ್ಯೆ ಎಷ್ಟು; 
ಯಾವ ರೀತಿ ಪರಿಹಾರ ಯೋಜನೆ 


ಒದಗಿದಲಾಗಿದೆ; ಯಾವ ರೀತಿಯ | ಬೆಳೆಹಾನಿಯಾಗಿದೆ. 
ಬೆಳೆಗಳು ನಾಶವಾಗಿವೆ; ನಷ್ಟದ | ಬೆಳೆ ಹಾನಿಯಾದ ಸಂತ್ರಸ್ಕ್ಮರಿಗೆ ಕೇಂದ್ರ ಸರ್ಕಾರ SDRF/NDRF 
ಅಂದಾಜು ಮಾಡಲು ಯಾವ | ಮಾರ್ಗಸೂಚಿಯನ್ವಯ ಇನ್‌ಪುಟ್‌ ಸಬ್ಬಿಡಿಯನ್ನು 
ವೈಜ್ಞಾನಿಕ ಕ್ರಮ ಅನುಸರಿಸಲಾಗಿದೆ; | ಪಾವತಿಸಲಾಗುತ್ತದೆ. 


ನಿರ್ಧರಿಸಲಾಗುತ್ತದೆ. ಸದರಿ ತಂಡದ ವರದಿಯನುಸಾರ ಜುಲೈ 
ರಿಂದ ನವೆಂಬರ್‌ ವರೆಗೆ ಒಟ್ಟು 12.54 ಲಕ್ಷ ಹೆಕ್ಟೇರ್‌ 


(ಆ) ಕೇಂದ್ರದಿಂದ ಪ್ರವಾಹ ಪೀಡಿತ | ಜುಲೈ ರಿಂದ ನವೆಂಬರ್‌ ವರೆಗೆ, ಒಟ್ಟು 12.54 ಲಕ್ಷ ಹೆಕ್ಟೇರ್‌ 


ಕೃಪಿ ವಲಯಕ್ಕೆ ಬಂದಿರುವ 
ಪರಿಹಾರವೆಷ್ಟು; ಎಷ್ಟು ನಿರೀಕ್ಷೆ ಇದೆ; 
ಯಾವಾಗ ಬರಲಿದೆ; ಎಷ್ಟು 
ಹಂತಗಳಲ್ಲಿ ಬರಲಿದೆ; ಅಗತ್ಯ ಮಾಹಿತಿ 
ಅಂಕಿ ಅಂಶ ನೀಡಲಾಗಿದೆಯ್ಯೇ; 

(ಇ) ರೈತರ ರಾಸುಗಳಿಗೆ ದನಕರು ಕುರಿ 
ಕೋಳಿ ಹೀಗೆ ಕೃಪಿಕರ ಭಾಗವಾಗಿರುವ 
ರೈತ ಅವಲಂಬಿತ ಪ್ರಾಣಿಗಳಿಗೆ 
ಅತಿವೃಷ್ಠಿ ಕಾಲದಲ್ಲಿ ಯಾವ ರೀತಿಯ 
ಆಹಾರ (ಮೇವು) ವಿತರಿಸಲಾಯಿತು; 


(ಈ) ಬಹು ಬೆಳೆ ತೆಗೆಯುತ್ತಿದ್ದ ರೈತರಿಗೆ 
ಅತಿ ಮಳೆ / ಅಕಾಲಿಕ ಮಳೆಯಿಂದ 
ಯಾವ ರೀತಿ ತೊಂದರೆಯಾಗಿದೆ; 
ಯಾವ ರೀತಿಯ ಪರಿಹಾರ ನೀಡಲು 
ಇಲಾಖೆ ಯೋಜಿಸಿದೆ? (ವಿವರ 
ನೀಡುವುದು) 


ಕೃಪಿ ಇಲಾಖೆಯಿಂದ ನೀಡಲಾಗುತ್ತದೆ. 


ಬೆಳೆಹಾನಿಯಾಗಿದ್ದು, ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯನ್ವಯ ಇನ್‌ಪುಟ್‌ ಸಬ್ಬಿಡಿ ಪಾವತಿಗಾಗಿ 
ರೂ.111184 ಕೋಟಿ ಆರ್ಥಿಕ ನೆರವನ್ನು ಕೋರಿದ್ದು, 
ಕೇಂದ್ರದಿಂದ ಅನುದಾನ ನಿರೀಕ್ಷಿಸಲಾಗಿದೆ. 


ಅತಿವೃಪ್ಪಿ/ಪ್ರವಾಹ ಉಂಟಾಗಿರವ ಪ್ರದೇಶಗಳಲ್ಲಿ ಜಾನುವಾರು 
ಸಂರಕ್ಷಣೆಗಾಗಿ ಅಗತ್ಯಕತೆಯನುಸಾರ ಕಾಳಜಿ ಕೇಂದ್ರದ 
ಸಮೀಪದಲ್ಲಿ ಗೋಶಾಲೆ ತೆರೆಯಲು ಜಿಲ್ಲಾಡಳಿತಕ್ಕೆ 
ಸೂಚಿಸಲಾಗಿದೆ. ಜುಲೈ ಮಾಹೆಯ ಪ್ರವಾಹ ಸಂದರ್ಭದಲ್ಲಿ 
ಬಾಗಲಕೋಟಿ ಜಿಲ್ಲೆಯಲ್ಲಿ 40 ಗೋಶಾಲೆಗಳನ್ನು ತೆರೆದು 
43,913 ಜಾನುವಾರುಗಳನ್ನು ಸಂರಕ್ಷಿಸಲಾಗಿತ್ತು. 

ಬಹು ಬೆಳೆ ತೆಗೆಯುತ್ತಿದ್ದ ರೈತರಿಗೆ ಅತಿ ಮಳೆ / ಅಕಾಲಿಕ 
ಮಳೆಯಿಂದಾಗಿ ಅರ್ಥಿಕವಾಗಿ ನಪ್ಪವಾಗಿರುತ್ತದೆ. ಅಂತಹ 
ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ SDRF/NDRF 
ಮಾರ್ಗಸೂಚಿಯನ್ವಯ ಪ್ರತಿ ಹೆಕ್ಟೇರ್‌ಗೆ ರೂ.18,000/- 
ಇನ್‌ಪುಟ್‌ ಸಬ್ಬಿಡಿಯನ್ನು ಗರಿಷ್ಠ 2 ಹೆಕ್ಟೇರ್‌ಗೆ ಸೀಮಿತಗೊಳಿಸಿ 
ಇನ್‌ಪುಟ್‌ ಸಬ್ಬಿಡಿಯನ್ನು ವಿತರಿಸಲಾಗುತ್ತದೆ ಹಾಗೂ ರೈತರು 
ತಾವು ಬೆಳೆದಿರುವ ಬೆಳೆಗಳಿಗೆ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ 
ಯೋಜನೆಯಡಿ ನೋಂದಾಯಿಸಿದಲ್ಲಿ ಅಕಾಲಿಕ 
ಮಳೆಯಿಂದಾದ ಬೆಳೆ ನಷ್ಟಕ್ಕೆ ಮಧ್ಯಂತರ ಪರಿಹಾರವನ್ನು 


| 


ಕಂಇ 601 ಟಿಎನ್‌ಆರ್‌ 2021 


£— 


A 


(ಆರ್‌. ಅಶೋಕ) 0" 


ಕಂದಾಯ ಸಚಿವರು 


